ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨75(1336) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಾರ್ಮಿಕ ಸಚಿವರು 


ವಿಷಯ: ಶೌಚ ್ಹanual Scavanging ನಿಷೇಧ ಕಾಯ್ದೆ 2013 ಜಾರಿಯಲ್ಲಿನ ವಿಫಲತೆ ಬಗ್ಗೆ 


(ಅ) ರಾಜ್ಯದಲ್ಲಿ ಶೌಚಗುಂಡಿಗಳನ್ನು (ಮ್ಯಾನ್‌ ಹೋಲ್‌) ಕಾರ್ಮಿಕರೇ ಖುದ್ದು ಗುಂಡಿಗಳಲ್ಲಿ 
ಇಳಿದು ಸ್ವಚ್ಛಗೊಳಿಸುವ ಕಾರ್ಯ ಮುಂದುವರೆದಿರು ವುದನ್ನು ಸರ್ಕಾರ ಗಂಭೀರವಾಗಿ 
ಗಮನಿಸಿದೆಯೇಳ; ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ ಇರುವ ಕಾಯ್ದೆಯು ನಿರುಪಯೋಗಿ ಆಗಿರುವ 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; (ಮಾಹಿತಿ ಒದಗಿಸುವುದು) 


(ಆ) ಸದರಿ ಕಾಯ್ದೆ ಜಾರಿಯಾದ ನಂತರದಲ್ಲಿ ಈ ಶೌಚಗುಂಡಿ ಸ್ವಚ್ಛತೆ ಸಮಯದಲ್ಲಿ ಪ್ರಾಣ 
ಕಳೆದುಕೊಂಡವರ ಮಾಹಿತಿ ಸರ್ಕಾರಕ್ಕೆ ಇದೆಯೇ; (ಜಿಲ್ಲಾವಾರು ವರ್ಷವಾರು ಮಾಯಿತಿ 
ಒದಗಿಸುವುದು) 


(ಇ) ಇದುವರೆವಿಗೆ ಪ್ರಾಣ ಕಳೆದುಕೊಂಡವರ ಬಗೆಗಿನ ಕಾರಣಗಳನ್ನು ಗುರುತಿಸಲಾಗಿದೆಯೆೇ; 
(ಸಂಪೂರ್ಣ ಮಾಯಿತಿ ಒದಗಿಸುವುದು) 


(ಈ) ಕಾರ್ಮಿಕರನ್ನು ಈ ಶೌಚಗುಂಡಿಗಳಿಗೆ ಇಳಿಸುವ ಬದಲಾಗಿ ಯಂತ್ರಗಳನ್ನು ಬಳಸುವ 
ನಿಟ್ಟಿನಲ್ಲಿ ಇರುವ ತೊಡಕುಗಳನ್ನು ಸರ್ಕಾರ ಗುರುತಿಸಿದೆಯೇ; ಹಾಗಿದ್ದಲ್ಲಿ, ಪರಿಹಾರ 
ರೂಪದ ಯಾವ ಯೋಜನೆ ಸರ್ಕಾರದ ಮುಂದಿದೆ; 


(ಉ) ಇತ್ತೀಚೌಗೆ (28-01-2021) ಕಲಬುರಗಿಯಲ್ಲಿ ಈ ರೀತಿಯ ಶೌಚಗುಂಡಿಗಳನ್ನು 
ಸ್ವಚ್ಛಗೊಳಿಸುವಾಗ ಮರಣ ಹೊಂದಿದ ಇಬ್ಬರೂ ಸೇರಿದಂತೆ, ಈ ದುರಂತಗಳಿಗೆ 
ಕಾರಣಕರ್ತರಾದ, ಅಧಿಕಾರಿಗಳ ವಿರುದ್ದ ಕೈಗೊಂಡ ಕ್ರಮಗಳು ಏನು? (ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


